ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಹೊಸ ಜಿಲ್ಲೆಗಳ ಸೃಜನೆ ಬಗ್ಗೆ 

ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು):- 

208 (318) ಮಾನ್ಯ ಕಂದಾಯ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ರಾಜ್ಯದಲ್ಲಿ ಹೊಸದಾಗಿ ಎಷ್ಟು ಜಿಲ್ಲೆಗಳನ್ನು ಸೃಜಿಸಲು ಸರ್ಕಾರ ನಿರ್ಧರಿಸಿದೆ; 


(ಆ) ಬೆಳಗಾವಿ ಜಿಲ್ಲೆಯು ಅತಿ ದೊಡ್ಡ ಜಿಲ್ಲೆಯಾಗಿದ್ದು, ಇದನ್ನು ಎಷ್ಟು ಜಿಲ್ಲೆಗಳನ್ನಾಗಿ ವಿಭಾಗಿಸಲು 
ನಿರ್ಧರಿಸಲಾಗಿದೆ? (ವಿವರ ಒದಗಿಸುವುದು) 


